ik ಲ ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :' 51 


ಸದಸ್ಯರ ಹೆಸರು : ಶ್ರೀಎಂ.ಎ. ಗೋಪಾಲಸ್ವಾಮಿ 
(ಸ್ಥಳೀಯ ಸಂಸ್ಥೆಗಳ ಕ್ಲೇತು 

ಉತ್ತರಿಸಬೇಕಾದ ದಿನಾ೦ಕ : 13.12.2021 

ಉತ್ತರಿಸುವ ಸಚಿವರು : ಮಾನ್ಯ ಇಂಧನ ಹಾಗೂ 


ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


KKK 


| ಸ್ರಶ್ನೆ SES NT al 
' ಅ) [ನಿರಂತರ ಜ್ಯೋತಿ ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತ 
' ಯೋಜನೆಯಡಿ ಹಾಸನ | ವ್ಯಾಪ್ತಿಯ ಹಾಸನ ಜಿಲ್ಲೆ ಅರಸೀಕೆರೆ ತಾಲ್ಲೂಕಿನ 24 ಗ್ರಾಮಗಳು, 


| | ಜಿಲ್ಲೆಯ ಎಲ್ಲಾ | ಚನ್ನರಾಯಪಟ್ಟಣ ತಾಲ್ಲೂಕಿನ 17 ಗ್ರಾಮಗಳು ಮತ್ತು 
| ಗ್ರಾಮಗಳಿಗೂ ವಿದ್ಯುತ್‌ | ಹೊಳೆನರಸೀಪುರ ತಾಲ್ಲೂಕಿನ 3 ಗ್ರಾಮಗಳನ್ನು ಹೊರತುಪಡಿಸಿ 
| ಸರಬರಾಜು ಹಾಸನ ಜಿಲ್ಲೆಯಲ್ಲಿ ಉಳಿದ ಎಲ್ಲಾ ಗ್ರಾಮಗಳಿಗೆ ನಿರಂತರ ಜ್ಯೋತಿ | 


ಮಾಡಲಾಗುತ್ತಿದೆಯೇ ; ಯೋಜನೆಯಡಿ ವಿದ್ಯುತ್‌ ಸರಬರಾಜು ಮಾಡಲಾಗುತ್ತಿದೆ. | 
| ಇಲ್ಲದಿದ್ದಲ್ಲಿ, ಯಾವ ಯಾವ | ಹಾಸನ ಜಿಲ್ಲೆಯ ವ್ಯಾಪ್ತಿಯಲ್ಲಿ ನಿರಂತರ ಜ್ಯೋತಿ 

ಗ್ರಾಮಗಳಿಗೆ ಈ | ಯೋಜನೆಯಡಿ ವಿದ್ಯುತ್‌ ವ್ಯವಸ್ಥೆ ಕಲ್ಪಿಸಲು ಸಾಧ್ಯವಾಗದ | 
ಯೋಜನೆಯಡಿ ವಿದ್ಯುತ್‌ | ಗ್ರಾಮಗಳ ವಿವರಗಳನ್ನು ಅನು ಬಂಧದಲ್ಲಿ ಒದಗಿಸಲಾಗಿದೆ. | 


ರ ಕೋ ಅರಸೀಕೆರೆ ತಾಲ್ಲೂಕಿನಲ್ಲಿ 8 ನಿರಂತರ ಜ್ಯೋತಿ 

ಕಲಿ ಸದಿರಲು ಕಾರಣವೇನು : | ಮಾರ್ಗಗಳನ್ನು ಡಿಡಿಯುಜಿಜೆವೈ ಯೋಜನೆಯಡಿ ' 

ಎ ಸದರಿ ಗ್ರಾಮಗಳಿಗೆ ಯಾವ ನಿರ್ಮಿಸಲಾಗಿದ್ದು, ಡಿಡಿಯುಜಿಜೆವೈ ಯೋಜನೆಯ 
ಕಾಲಮಿತಿಯೊಳಗೆ ವಿದ್ಯುತ್‌ | ಕಾರ್ಯಪ್ರೇಷಣೆ ಮೊತ್ತವು ಸಂಪೂರ್ಣವಾಗಿ ಬಳಕೆಯಾದ್ಮರಿಂದ, 

| 24 ಗ್ರಾಮಗಳ ಎಲ್‌ಟಿ ಮಾರ್ಗಗಳ ಬೇರ್ಪಡಿಸುವಿಕೆ 


| ನ ಪ್ರಕ್ರಿಯೆಯನ್ನು ಸದರಿ ಯೋಜನೆಯಡಿ ಪೂರ್ಣಗೊಳಿಸಲು 

| (ಮಾಹಿತಿ ನೀಡುವುದು | ಸಾಧ್ಯವಾಗಿರುವುದಿಲ್ಲ. ಅರಸೀಕೆರೆ ತಾಲ್ಲೂಕಿನ 24 ಗ್ರಾಮಗಳಿಗೆ 
ನಿರಂತರ ಜ್ಯೋತಿ ಯೋಜನೆಯಡಿ ವಿದ್ಯುತ್‌ ಸರಬರಾಜು 
| ಮಾಡುವ ಸಲುವಾಗಿ ಯೋಜನಾ ವರದಿಯನ್ನು | 
ತಯಾರಿಸಲಾಗಿದೆ. 


ಚನ್ನರಾಯಪಟ್ಟಣ ತಾಲ್ಲೂಕಿನ 66/11 ಕೆ.ವಿ. ಶೆಟ್ಟಿಹಳ್ಳಿ ' 


ವಿದ್ಯತ್‌ ಉಪಕೇಂದ್ರದಿಂದ 11 ಕೆವಿ. ಮಾರ್ಗ ರಚಿಸಿ! 
ಚನ್ನರಾಯಪಟ್ಟಣ ತಾಲ್ಲೂಕಿನ 17 ಗ್ರಾಮಗಳಿಗೆ ನಿರಂತರ 
' ಜ್ಯೋತಿ ವಿದ್ಯುತ್‌ ಸಂಪರ್ಕ ಕಲ್ಪಿಸುವ ಕಾಮಗಾರಿಗಳ ಯೋಜನಾ 
ವರದಿಯನ್ನು ತಯಾರಿಸಲಾಗಿದೆ. i 


ಹೊಳೆನರಸೀಪುರ ತಾಲ್ಲೂಕಿನಲ್ಲಿ ನಿರಂತರ ಜ್ಯೋತಿ 

ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ರೈಲ್ಲೇ ಕ್ರಾಸಿಂಗ್‌" 

| | ಕಾಮಗಾರಿ ಬಾಕಿಯಿರುವುದರಿಂದ ಕಟ್ಟಬೆಳಗುಲಿ, ಕೆ.ಬಿ.ಪಾಳ್ಯ 
| ಮತ್ತು ಹಿರೇಚಳಗುಲಿ ಗ್ರಾಮಗಳಿಗೆ ನಿರಂತರ ಜ್ಯೋತಿ. 
ಯೋಜನೆಯಢಿ ವಿದ್ಯುತ್‌ ಸರಬರಾಜು ಕಲ್ಪಿಸಲಾಗಿರುವುದಿಲ್ಲ. 
| ರೈಲ್ನೇ ಕ್ರಾಸಿಂಗ್‌ ಪ್ರದೇಶದಲ್ಲಿ ಭೂಗತ ಕೇಬಲ್‌ ಅಳವಡಿಸಲು, 
ಅಂದಾಜು ಪಟ್ಟಿ ತಯಾರಿಸಲಾಗಿದ್ದು, ರೈಲ್ವೇ ಇಲಾಖೆಯ | 


| 
ಅನುಮೋದನೆಗಾಗಿ ಸಲ್ಲಿಸಬೇಕಾಗಿರುತ್ತದೆ. | 


| | 
| ಅರಸೀಕೆರೆ, ಹೊಳೆನರಸೀಪುರ ಮತ್ತು ಚನ್ನರಾಯಪಟ್ಟಣ 
ತಾಲ್ಲೂಕುಗಳಲ್ಲಿ ಸದರಿ ಕಾಮಗಾರಿಗಳನ್ನು ಆರ್‌.ಡಿ.ಎಸ್‌ಎಸ್‌ 


| ಯೋಜನೆಯಡಿ ಪರಿಗಣಿಸಲು ಚಾಮುಂಡೇಶ್ವರಿ ವಿದ್ಯುತ್‌ 
ಸರಬರಾಜು ನಿಗಮದ ಪತಿಯಿಂದ ಕ್ರಮ ಕೈಗೊಳ್ಳಲಾಗುವುದು. 
pe, 


BN 


ಇ) | ನಿರಂತರ ಜ್ಯೋತಿ ಯೋಜನೆ 1 ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ (ರ್‌ 
ಜಾರಿ ಬಂದು ಹಲವಾರು | ವ್ಯಾಪಿಯ' ಶ್ರವಣಬೆಳಗೊಳ ವಿಧಾನ ಸಭಾ ಕ್ಷೇತ್ರದ!" 
ವರ್ಷಗಳ ಕಳೆದಿದ್ದರೂ ಸಹ | ಚನ್ನರಾಯಪಟ್ಟಣ ತಾಲ್ಲೂಕಿನಲ್ಲಿ ನಿರಂತರ ಜ್ಯೋತಿ 
| ಚನ್ನರಾಯಪಟ್ಟಣ | ಯೋಜನೆಯಡಿ (ಹಂತ-2 40 ಫೀಡರ್‌ಗಳು ಚಾಲನೆಗೊಂಡಿದ್ದು, 
| ಕಿನ ಶ್ರವಣೇರಿ ಮತ್ತು | 459 ಗ್ರಾಮಗಳಿಗೆ ವನಿರಂತರ ಜ್ಯೋತಿ ವಿದ್ಯುತ್ತನ್ನು | 
' ಇತರೆ 18 ಗ್ರಾಮಗಳಿಗೆ ಈ | ಒದಗಿಸಲಾಗುತ್ತಿದೆ. ಇದಲ್ಲದೆ ಡಿ.ಡಿ.ಯು.ಜಿ.ಜೆ.ವೈ. ಯೋಜನೆಯಡಿ 
| ಯೋಜನೆಯಡಿ ಇನ್ನೂ |1 ಫೀಡರ್‌ ಮುಖೇನ 5 ಗ್ರಾಮಗಳಿಗೆ ವಿರಂತರ ಜ್ಯೋತಿ 


| ವಿದ್ಯುತ ಸರಬರಾಜು ! ವಿದ್ಯುತ್ತನ್ನು ಒದಗಿಸಲಾಗುತ್ತಿದೆ. | 
ಖಿ pe | | 
ಅ ದ ಸ್ಯ ಚನ್ನರಾಯಪಟ್ಟಣ ತಾಲ್ಲೂಕಿನ ಶ್ರವಣೇರಿ ಮತ್ತು ಇತರೆ 16 
kk : | ಗ್ರಾಮಗಳಿಗೆ ನಿರಂತರ ಜ್ಯೋತಿ ಯೋಜನೆಯಡಿ ವಿದ್ಯುತ್‌ ವ್ಯವಸ್ಥೆ 


ಬಂದಿದೆಯೇ; ಬಂದಿದ್ದಲ್ಲಿ, ೨೩ ಎ 
ಹಳದ ಮ ಹ | ಕಲಿಸಲು ಸಾಧ್ಯಪಾಗಿರುವುದಿಲ್ಲ. 


ಗ್ರಾಮಗಳಿಗೆ ವಿದ್ಯುತ್‌ ೨ ಪ್ರಸ್ತುತ, ಜೋಗಗಿಪುರ ಮತ್ತು ಶ್ರವಣೇರಿ 11 ಕೆ.ವಿ. ಮಾರ್ಗದಿಂದ | 
ಸರಬರಾಜು ವಿದ್ಯುತ್‌ ಸರಬರಾಜು ಮಾಡುವ ಗ್ರಾಮಗಳಿಗೆ ಹಗಲಿನ | 
' ಮಾಡಲಾಗುವುದು? | ವೇಳೆಯಲ್ಲಿ 7 ಗಂಟೆಗಳ ಕಾಲ 3 ಫೇಸ್‌ ಮತ್ತು ದಿನವಹಿ 12 
| ಮಾಹಿತಿ ನೀಡುವುದು) ಗಂಟೆಗಳ ಕಾಲ ಸಿಂಗಲ್‌ ಫೇಸ್‌ ಒಟ್ಟು 19 ಗಂಟೆಗಳ ಕಾಲ ವಿದ್ಯುತ್‌ 


| ಸರಬರಾಜು ಮಾಡಲಾಗುತ್ತಿದೆ. ಗೌಡಗೆರೆ 11 ಕೆ.ವಿ. ಮಾರ್ಗದಿಂದ 
| ವಿದ್ಯುತ್‌ ಸರಬರಾಜು ಮಾಡುವ ಗ್ರಾಮಗಳಿಗೆ ದಿನವಹಿ7 ಗಂಟೆಗಳ 
| | ಕಾಲ 3 ಫೇಸ್‌ ಮತ್ತು ದಿನವಹಿ 9 ಗಂಟೆಗಳ ಕಾಲ ಸಿಂಗಲ್‌ ಫೇಸ್‌ | 
| ಒಟ್ಟು 16 ಗಂಟೆಗಳ ಕಾಲ ವಿದ್ಯುತ್‌ ಸರಬರಾಜು | 
ಮಾಡಲಾಗುತ್ತಿದೆ. 


| ಚನ್ನರಾಯಪಟ್ಟಣ ತಾಲ್ಲೂಕಿನ 66/11 ಕೆ.ವಿ. ಶೆಟ್ಟಿಹಳ್ಳಿ 

| ವಿದ್ಯುತ್‌ ಉಪಕೇಂದ್ರದಿಂದ 11 ಕೆವಿ. ಮಾರ್ಗ ರಚಿಸಿ। 
| ಚನ್ನರಾಯಪಟ್ಟಣ ತಾಲ್ಲೂಕಿನ ಉಳಿದ 17 ಗ್ರಾಮಗಳಿಗೆ ನಿರಂತರ | | 

| ' ಜ್ಯೋತಿ ವಿದ್ಯತ್‌ ಸಂಪರ್ಕ ಕಲ್ಪಿಸುವ ಕಾಮಗಾರಿಗಳ ಯೋಜನಾ 

| ಪರದಿಯೆನ್ನು ತಯಾರಿಸಲಾಗಿದೆ. 


ಸದರಿ ಕಾಮಗಾರಿಗಳನ್ನು ಆರ್‌.ಡಿ.ಎಸ್‌.ಎಸ್‌, | 
| ಯಹರಿನಡಡಿ ಪರಿಗಣಿಸಲು ಚಾಮುಂಡೇಶ್ವರಿ ವಿದ್ಯುತ್‌ 


°° |ಸರಬರಾಜುನಿಗಮದ ವತಿಯಿಂದ ಕ್ರಮ ಕೈಗೊಳ್ಳಲಾಗುವುದು. | 


ಸಂಖ್ಯೆ: ಎನರ್ಜಿ 265 ಇಬಿಎಸ್‌ 2021 
N\ub> 


(ವಿ ಸುನಿಲ್‌ ುಮಾರ್‌) 
k ಇಂಧನ ಹಾಗೂ ಕನ್ನಡ ಮತ್ತು 
ಸಂಸ್ಕೃತಿ ಸಚಿವರು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಎಂ.ಎ. ಗೋಪಾಲಸ್ವಾಮಿ ರವರ 
ಚುಕೆ, ಗುರುತಿಲ್ಲದ ಪುಶ್ನೆ ಸಂಖ್ಯೆ 51ಕೆ ಅನುಬಂಧ 


ಹಾಸನ ಜಿಲೆ. ಯ ವ್ಯಾಪ್ರಿಯಲ್ಲಿ ನಿರಂತರ ಜ್ಯೋತಿ ಯೋಜನೆಯಡಿ ವಿದ್ಯುತ್‌ ವ್ಯವಸ್ಥೆ 
ಕಲಿಸಲು ಸಾಧ್ಯವಾಗದ ಗ್ರಾಮಗಳ ವಿವರಗಳು :- 


ಅರಸೀಕೆರೆ ತಾಲ್ಲೂಕು : ಕುರುಬರಹಳ್ಳಿ, ಕೆಂಗನಹಳ್ಳಿ, ಗುಡ್ಡದಕೆಂಗೇನಹಳ್ಳಿ, ತಿರುಪತಿಹಳ್ಳಿ, 
ಕೆಳಗಳ ತಿರುಪತಿಹಳ್ಳಿ, ಮೇಗಲ ತಿರುಪತಿಹಳ್ಳಿ, ಕೆಳಗಳ ಕೆಂಗನಹಳ್ಳಿ, ಸಿಂಗೇನಹಳ್ಳಿ, 
ಚಿಕಲಿಂಗನಹಳ್ಳಿ, ಸಿಂಗಟಗೆರೆ, ರೊಪ್ಪ, ಉಂಡಿಗನಾಳು ಬಿ ತಾಂಡ್ಯ, ಉಂಡಿಗನಾಳು ಎ 
ತಾಂಡ್ಯ, ಬಿ.ಎಲ್‌.ಕೊಪ್ಟ್ಪಲು, ಸಂಕ್ಲಾಪುರ, ಬಸವೇಶ್ವರನಗರ, ದೇವಿಹಳ್ಳಿ, ಸಂಕ್ಲಾಪುರ 
ಕಾಲೋನಿ, ಗುಂಡ್ಯಾನಹಳ್ಳಿ, ಬಸವನಪುರ ತಾಂಡ್ಯ, ಉರಿಗಿಲವಾಡಿ, ಜಿ. ಹೊನ್ನೇನಹಳ್ಳಿ, 
ಬಿದರೆಕಾವಲ್‌ ಮತ್ತು ಮಾದಾಪುರ. 


ಚನ್ನರಾಯಪಟ್ಟಣ ತಾಲ್ಲೂಕು: ಚಾಮಡಿಹಳ್ಳಿ ಶೆಟ್ಟಿಹಳ್ಳಿ, ಅರಳಾಪುರ, ಜೋಗಿಪುರ, ವಿ. 
ಸೋಮನಹಳ್ಳಿ, ನಂದಿಪುರ, ಮಲ್ಲುವನಘಟ್ಟ, ಬೇಡಿಗನಹಳ್ಳಿ, ಅಂತನಹಳ್ಳಿ, 
ಹೊಂಬಾಳೆಕೊಪ್ಪಲು. ಎಸ್‌. ಹೊಸೂರು, ಗೌಡಗೆರೆ ಶ್ರವಣೇರಿ, ಜತೇನಹಳ್ಳಿ, 
ಪ್ಯಾಲಸಮುದ್ರ, ಕೆ. ಕಾಲೇನಹಳ್ಳಿ ಮತ್ತು ಹಡೇನಹಳ್ಳಿ 


ಹೊಳೆನರಸೀಪುರ ತಾಲ್ಲೂಕು : ಕಟ್ಟಬೆಳಗುಲಿ, ಕೆ.ಬಿ. ಪಾಳ್ಯ ಮತ್ತು ಹಿರೇಬೆಳಗುಲಿ: 


